ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಮಾನ್ಯ; ಸದಸ್ಯರ ಹೆಸರು 


ಕರ್ನಾಟಿಕ ವಿಧಾನ ಪರಿಷತ್ತು 


67 


ಶ್ರೀ.ವಿಜಯ್‌ ಸಿಂಗ್‌ (ಸ್ಪಳೀಯ ಸಂಸ್ಥೆಗಳ ಕೇತು) 


ಉತ್ತರಿಸಬೇಕಾದ ದಿನಾ೦ಕ 21-09-2020 
ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು 
ಕ್ರ.ಸಂ ಪುಶ್ನೆ ಉತ್ತರ 


ಬೀದರ್‌ ಜಿಲ್ಲೆಯಲ್ಲಿ ಕೋವಿಡ್‌-॥9 


ಸೋಂಕಿನಿಂದಾಗಿ 

ಸಾವನ್ನಪ್ಸಿರುವವರ ಸಂಖ್ಯೆ 
ಎಷ್ಟು; ಕೊವಿಡ್‌-।9 
ನಿಯಂತ್ರಣಕ್ಕೆ ಸರ್ಕಾರ 


ಕೈಗೊಂಡಿರುವ ಕ್ರಮಗಳೇನು; 


ಬೀದರ್‌ ಜಿಲ್ಲೆಯಲ್ಲಿ ಕೋವಿಡ್‌-19 ಸೋಂಕಿನಿಂದ ಇಲ್ಲಿಯವರೆಗೆ ಒಟ್ಟು 149 
ಜನರು ಸಾವನ್ನಪ್ಪಿದ್ದಾರೆ. ಕೋವಿಡ್‌-19 ಸೋಂಕಿನ ವಿಯಂತ್ರಣಕ್ಕೆ 
ಕೈಗೊಂಡಿರುವ ಕ್ರಮಗಳು: 

1. ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕ ಹೊಂದಿರುವ ವ್ಯಕ್ತಿಗಳನ್ನು 
ಪ್ರತ್ಯೇಕವಾಗಿರಿಸಲಾಗುತ್ತಿದೆ ಮತ್ತು ತ್ವರಿತವಾಗಿ ಪರೀಕ್ಷೆ ಮೂಲಕ ಪತ್ತೆ 
ಹಚ್ಚಲಾಗುತ್ತಿದೆ. 

2. ಕೋವಿಡ್‌-19 ಸಕ್ರಿಯ ಪ್ರಕರಣಗಳನ್ನು ಆಸ್ಪತ್ರೆಗಳಲ್ಲಿ ಇರಿಸಿ ಸೂಕ್ತ ಚಿಕಿತ್ಸೆ 
ನೀಡಲಾಗುತ್ತಿದೆ. 

3. ಸಮೀಕ್ಷೆಯ ಮೂಲಕ ಪತ್ತೆ ಹಚ್ಚಿರುವ ಮಾರಕ ರೋಗದೊಂದಿಗೆ 
ಕೋವಿಡ್‌ ಸೋಂಕಿತರಾಗಿರುವ ವ್ಯಕ್ತಿಗಳಿಗೆ ಚಿಕಿತ್ಸೆ ಒದಗಿಸಲಾಗುತ್ತಿದೆ. 

4. ರೋಗಿಯ ಮನೆ ಮತ್ತು ಪರಿಸರಕ್ಕೆ ಸೋಂಕು ನಿವಾರಕ ದ್ರಾವಣ ಸಿಂಪಡಿಸಿ, 
ಸೋಂಕು ನಿವಾರಣೆಗೊಳಿಸಲಾಗುತ್ತಿದೆ. 

5, ಸಭೆ ಸಮಾರಂಭಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಗುಂಪುಗೂಡದಂತೆ 
ನಿರ್ಬಂಧಿಸಲಾಗಿದೆ. 

6. ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ತಪಾಸಣೆ ನಡೆಸಲು ಫೀವರ್‌ ಕ್ಲಿನಿಕ್‌ 
ಗಳನ್ನು ಸ್ಥಾಪಿಸಲಾಗಿದೆ. 

7. ಸಾರ್ವಜನಿಕರಿಗೆ ಆರೋಗ್ಯ ಶಿಕ್ಷಣ ಕುರಿತು (£೭ (ಮಾಹಿತಿಶಿಕ್ಷಣ & 
ಸಂವಹನ) ಸಾಮಗಿಗಳನ್ನು ಒದಗಿಸಲಾಗುತ್ತಿದೆ. ಆರೋಗ್ಯ ಶಿಕ್ಷಣ ಕುರಿತು 
ಸಮೂಹ ಮಾಧ್ಯಮದ ಮುಖೇನ ಜಾಗೃತಿ ಮೂಡಿಸಲಾಗುತ್ತಿದೆ. 

8. ಜಿಲ್ಲೆಯಲ್ಲಿ ಆರೋಗ್ಯ ಸಿಬ್ಬಂದಿಯವರಿಗೆ ಸಾಕಷ್ಟು ಪ್ರಮಾಣದಲ್ಲಿ 
ಸ್ಯಾನಿಟೈಜರ್‌, ಮಾಸ್ಕ್‌ ಮತ್ತು ಪಿಪಿಇ ಕಿಟ್‌ಗಳನ್ನು ನೀಡಲಾಗಿದೆ. 

9. ನ್ಯಾಯಾಲಯದ ಕಲಾಪ ಆರಂಭವಾಗಿರುವುದರಿಂದ ನ್ಯಾಯಾಲಯಕ್ಕೆ 
ಬರುವ ವ್ಯಕ್ತಿಗಳ ಆರೋಗ್ಯ ತಪಾಸಣೆ ನಡೆಸಲು ಆರೋಗ್ಯ ಇಲಾಖೆಯ 
ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. 


ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ 
ಚಿಕಿತ್ಸೆ ಪಡೆಯುತ್ತಿರುವ 
ಸೋಂಕಿತರಿಗೆ ಒದಗಿಸುತ್ತಿರುವ 
ಸೌಕರ್ಯಗಳು ಯಾವುವು; 


ಸರ್ಕಾರದ ಮಾರ್ಗಸೂಚಿಯನುಸಾರ ಸೋಂಕಿತರಿಗೆ ಔಷದೋಪಚಾರ ಮತ್ತು 
ಊಟದ ವ್ಯವಸ್ಥೆ ಮಾಡಲಾಗಿದೆ. ಅಗತ್ಯತೆಗೆ ಅನುಸಾರವಾಗಿ ಇತರೆ ಚಿಕಿತ್ಸೆ 
ನೀಡಲಾಗುತ್ತಿದೆ. 


ಬೀದರ್‌ ಜಿಲ್ಲೆಯಲ್ಲಿ ಕೋವಿಡ್‌-।9 
ಸಾಂಕ್ರಾಮಿಕ ರೋಗ 
ಪ್ರಾರಂಭವಾದ ದಿನದಿಂದ 
ಸರ್ಕಾರ ಎಷ್ಟು ಹಣ ಬಿಡುಗಡೆ 
ಮಾಡಲಾಗಿದೆ? (ತಾಲ್ಲೂಕುವಾರು 
ವಿವರ ನೀಡುವುದು) 


ಬೀದರ್‌ ಜಿಲ್ಲೆಯಲ್ಲಿ ಎನ್‌.ಹೆಚ್‌.ಎಂ ವತಿಯಿಂದ ಕೋವಿಡ್‌-19 ಸಾಂಕ್ರಾಮಿಕ 
ರೋಗದ ನಿವಾರಣಾ ಕ್ರಮಗಳಿಗೆ 70 ಲಕ್ಷ ರೂ. ಬಿಡುಗಡೆ ಮಾಡಿದ್ದು, ಅದರಲ್ಲಿ 
40.47 ಲಕ್ಷ ರೂ ಖರ್ಚಾಗಿರುತ್ತದೆ. ಜಿಲ್ಲಾಡಳಿತದಿಂದ ರೂ. 610 ಲಕ್ಷಗಳನ್ನು 
ಖರ್ಚು ಮಾಡಲಾಗಿದೆ. 


ತಾಲ್ಲೂಕುವಾರು ವಿವರ ಕೆಳಕಂಡಂತಿದೆ: 
ತಾಲ್ಲೂಕು ಎನ್‌.ಹೆಚ್‌.ಎಂ ಜಿಲ್ಲಾಡಳಿತದ 
ವೆಚ್ಛ(ರೂ.ಗಳಲ್ಲಿ) ವೆಚೆ (ರೂ.ಗಳಲ್ಲಿ) 
ತಾಲ್ಲೂಕು| ಕೇಂದ್ರಿಕೃತ | ಮುಂಜಾಗ್ರತಾ | ಇತರೆ 
ವಾರು ಕ್ರಮಕ್ಕೆ 
ಬೀದರ 4,38,000 | 27,94,727 | 73,20,427 2,66,55,108 
ಬಸವಕಲ್ಯಾಣ | 1,13,858 89,57,817 
ಬಾಲ್ಕಿ 1,61,992 49,58,277 
ಔರಾದ 3,30,664 73,40,779 
ಹುಮನಾಬಾದ | 2,07,759 57,78,592 
12,5227 3,43,55,892 
3 
ಒಟ್ಟು 40,47,000 6,10,11,000 
ಒನ್ನು 6,50,58,000 
ಮೊತ್ತ 


ಆಕುಕ 81 ಸಿಜಿಎ೦ 2020 JU 
(ಬಿ. I 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


